ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವವರು 


ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


735 
ಶ್ರೀ. ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಲೇತು) 
ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 


ಮಕ್ಕಳ ಅಭಿವೃದ್ದಿ ಹಾಗೂ ವಿಕಲ ಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


22-02-2022 


ಕ್ರ. 


ವಾ 


ಸಿ೦: 


ಪ್ರಶ್ನೆ 


ಉತ್ತರೆ 


ಅ) 


ಬಾಲಕರ ಮತ್ತು 
ಬಾಲಕಿಯರ ಬಾಲ ಮಂದಿರಗಳ 
ಸಂಖ್ಯೆ ಎಷ್ಟು; ಅವುಗಳಲ್ಲಿ ಎಷ್ಟು 
ವಿದ್ಯಾರ್ಥಿಗಳು ಆಶ್ರಯ ಪಡೆದಿರುತಾರೆ. 
(ವಿಜಯಪುರ, ಬಾಗಲಕೋಟಿ, ಬೆಳಗಾವಿ 
ಭಾಗಗಳಲ್ಲಿ ಆಶ್ರಯ ಪಡೆದಿರುವ 
ಬಾಲಕ ಮತ್ತು ಬಾಲಕಿಯರ 
ತಾಲ್ಲೂಕುವಾರು ಸಂಪೂರ್ಣ ಮಾಹಿತಿ 
ನೀಡುವುದು) 


ರಾಜ್ಯದಲ್ಲಿ, 


| ಸ್ಮಾಪಿಸಿರುವುದಿಲ್ಲ. 


ರಾಜ್ಯದಲ್ಲಿ ಒಟ್ಟು 69 ಸರ್ಕಾರಿ 
ಬಾಲಮಂದಿರಗಳಿದ್ದು, ಇದರಲ್ಲಿ 36 ಬಾಲಕರ 
ಬಾಲಮಂದಿರ ಹಾಗೂ 33 ಬಾಲಕಿಯರ 


ಬಾಲಮಂದಿರಗಳು ಕಾರ್ಯನಿರ್ಮಹಿಸುತ್ತಿಷೆ.. 


ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು ರಕ್ಷಣೆ) 
ಮಾದರಿ ನಿಯಮಗಳು 2016ರ ವಿಯಮ 267 
ರಂತೆ ಮತ್ತು ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ 
ಮಾರ್ಗಸೂಚಿಗಳನ್ನಯ ಮಕ್ಕಳ 
ಸಂಖ್ಯೆಗಳಿಗನುಗುಣವಾಗಿ ಬಾಲಮಂದಿರಗಳನ್ನು 
ಸ್ಥಾಪಿಸಲಾಗುತ್ತಿದ್ದು, ತಾಲ್ಲೂಕುವಾರು 
: ಅದರಂತೆ " “ವಿಜಯಪುರ; 
ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವ 
ಬಾಲಮಂದಿರಗಳಲ್ಲಿ ಆಶ್ರಯ ಪಡೆದಿರುವ 
ಬಾಲಕರ ಮತ್ತು ಬಾಲಕಿಯರ ಸಂಖ್ಯೆಯನ್ನು 
ಅನಮುಬಂಧ-1 ರಲ್ಲಿ ಲಗತ್ತಿಸಲಾಗಿದೆ. 


ಆ) 


ವಿಜಯಪುರ, ಬಾಗಲಕೋಟೆ,ಬೆಳಗಾವಿ 
ಈ ಜಿಲ್ಲೆಗಳಲ್ಲಿ ಎಷ್ಟು ಮಹಿಳಾ 
ನಿಲಯಗಳು ಇವೆ; ಬಾಡಿಗೆ ಪಡೆದ 
ಕಟ್ಟಡಗಳ ಸಂಖ್ಯೆ ಎಷ್ಟು; ಸರ್ಕಾರಿ 
ನಿಲಯಗಳು (ಸ್ವಂತ) ಎಷ್ಟು; 


ವಿಜಯಪುರ, ಬಾಗಲಕೋಟಿ,ಬೆಳಗಾವಿ ಜಿಲ್ಲೆಗಳಲ್ಲಿ 
ಮಹಿಳಾ ನಿಲಯಗಳು 
ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. 


ಬಾಡಿಗೆ ನಿಲಯಗಳು ಕಟ್ಟಡಗಳಿಗೆ 
ವರ್ಷಕೆ ನೀಡುತ್ತಿರುವ ಬಾಡಿಗೆ ಎಷ್ಟು; 


(ಈ ಕುರಿತು ವಿವರವಾದ ಸಂಪೂರ್ಣ 


ಮಾಹಿತಿ ನೀಡುವುದು) 


ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆಯ 
ಮಾರ್ಗಸೂಚಿಯನ್ವಯ ಬಾಲಮಂದಿರಗಳನ್ನು 
ಬಾಡಿಗೆ ಕಟ್ಟಿಡದಲ್ಲಿ ನಿರ್ವಹಿಸಲು ಪ್ರತಿ ಮಾಹೆ 
ರೂ.35,000/- ಗಳ ಅನುದಾನ ಬಿಡುಗಡೆ ಮಾಡಲು 
ಅವಕಾಶ ಕಲ್ಪಿಸಲಾಗಿರುತ್ತದೆ. ಅದರಂತೆ ಪ್ರತಿ 


ಬಾಲಮಂದಿರಗಳಿಗೆ ವಾರ್ಷಿಕವಾಗಿ ರೂ.420 
ಲಕ್ಷಗಳನ್ನು ಜಿಲ್ಲೆಗಳಲ್ಲಿ ಇರುವ ಚೇಡಿಕೆ 
ಆಧಾರದನ್ವಯ ಒಟ್ಟು 16 ಸರ್ಕಾರಿ 
ಬಾಲಮಂದಿರಗಳಿಗೆ ಅನುದಾನ ಬಿಡುಗಡೆ 


ಮಾಡಲಾಗುತ್ತಿದ್ದು, ಜಿಲ್ಲಾವಾರು ಮಾಹಿತಿಯನ್ನು 
ಅಮಬಂಧ-2ರಲ್ಲಿ ನೀಡಲಾಗಿದೆ. 


ಈ) ಮಹಿಳಾ ವಿಲಯಗಳ 


ನೀಡುವುದು) 


ಸುರಕ್ತತೆಗಾಗಿ ಮಹಿಳಾ ಮತ್ತು ಮಕ್ಕಳ ಅಬಿವೃದ್ಧಿ 
ಸರ್ಕಾರ ಕೈಗೊಂಡ ಕುಮಗಳೇನು; | ಇಲಾಖೆಯಿಂದ 8 ರಾಜ್ಯ ಮಹಿಳಾ ನಿಲಯಗಳು 
ಬಾಡಿಗೆ ನಿಲಯಗಳಲ್ಲಿ ಹೇಗೆ ಸುರಕ್ಷತೆ| ಹಾಗೂ 3 ಸ್ನೀಕಾರ ಕೇಂದ್ರಗಳು ಸ್ವಂತ 
ನೀಡಲಾಗುತ್ತಿದೆ? (ಈ ಕುರಿತು ಮಾಹಿತಿ ಕಟ್ಟಡಗಳಲ್ಲಿ ಹಾಗೂ ಒಂದು ಸ್ಟೀಕಾರ ಕೇಂದ್ರವು 


ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ಪಹಿಸುತ್ತಿವೆ. 


ಮಹಿಳಾ.  ವಿಲಯಗಳಲ್ಲಿ ನಿವಾಸಿಗಳ 
ಸುರಕ್ಷತೆಗಾಗಿ ಸಿ.ಸಿ.ಟಿ..ರಿ. ಕ್ಯಾಮೆರಾಗಳನ್ನು 
ಅಳವಡಿಸಲಾಗಿದೆ. ನಿಲಯಗಳಿಗೆ ಒಂದೇ. ಪ್ರವೇಶ 
ಹಾಗೂ ವಿರ್ಗಮ ಮಾರ್ಗಗಳಿವೆ. ಗೇಟ್‌ ರಿಜಿಸ್ಟರ್‌ 
ಸಲ್ಲಿ ಸಂದರ್ಶಕರ ವಿವರಗಳನ್ನು ನಮೂದು 
ಮಾಡುವ ವ್ಯವಸ್ಥೆ ಇದೆ. 2447 ಮಹಿಳಾ ರಕ್ಷಕಿಯರ 
ಸೇವೆಯನ್ನು ಒದಗಿಸಲಾಗಿದೆ. 


ಪುರುಷರಿಗೆ ಮಹಿಳಾ ನಿಲಯಗಳಲ್ಲಿ ಪ್ರವೇಶ 
ನಿಷೇದಿಸಲಾಗಿದೆ. ಸಂದರ್ಶಕರು ಇಲಾಖಾ 
ಮುಖ್ಯಸ್ಥರ ಅಥವಾ ಜಿಲ್ಲೆಗಳಲ್ಲಿ ಉಪನಿರ್ದೇಶಕರ 
ಅನುಮತಿ ಪಡೆದೇ ನಿಲಯಗಳಿಗೆ ಬೇಟಿ ನೀಡುವ 
| ವ್ಯವಸ್ಥೆಗಳನ್ನು ಅನುಸರಿಸಲಾಗುತ್ತಿದೆ. ಪೊಲೀಸ್‌ 


ಸಂಖ್ಯೆ: ಮಮಳಇ 23 ಮಭಾಬ 2022 


ಬೀಟ್‌ ವ್ಯವಸ್ಥೆ ಕಲ್ಲಿಸಲಾಗಿದೆ. 


ಗಣಿ ಮತ್ತು.-ಭೂ ವಿಜ್ನಾನ, ಮಹಿಳಾ ಮತ್ತು ಮಕ್ಕಳ ' 
ಅಬಿವೃದ್ದಿ ಹಾಗೂ ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


ಅನುಬಂಧ-1 
ರಡ ವಿಧಾನೆ ಪರಿಪತ್ತಿನ ಚಕ್ಕ ಗುರುತಿಲ್ಲದ ಪ್ಲ ಸ ಸಂಖ್ಯೆ584(733)ಗ ಮಾಜತಿ. 
ಬಾಗಲಕೋಟಿ `ಚಳಗಾವ್ಯ ನವಮ ಪ ಸಾರ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿರುವ 
ಮಕ್ಕಳ ಮಾಹಿತಿ 16-02- 2022ರಂತೆ. | 
ಕಸಂ 7 ಸಂಸ್ಥೆಯ`ಹಸಹ ಬು 
01 ಪಾ ಬಾಲಮಂದಿರ 44 
02 ಬಾಗಲಕೋಟೆ ಬಾಲಕಿಯರ ಬಾಲಮೆಂದರ 50 
03 ಬಾಲಕರ ಅನುಪಾಲನೆ ಗೃಹೆ 14 
04 ಸರ್ಕಾರಿ ಬಾಲಕರ | 7 
ಜೆಳಗಾವಿ ಬಾಲಮಂದಿರ(ಜೂನಿಯರ್‌) 
05 ಸರ್ಕಾರಿ`ಬಾಲಕರೆ 19 
ಬಾಲಮಂದಿರ(ಸೀನಿಯರ್‌) 
06 ಬಾಲಕಿಯರ ಬಾಲಮಂದಿರ 53 
07 ಬಾಲಕರ ಜಾಲಷದಕ (ಜೂನಿಯರ್‌) 36 
09 ವಿಜಯಪುರ ಬಾಲಕರ ಬಾಲಮಂದಿರ” (ಸೀನಿಯರ್‌) 19 
05 ಬಾಲಕಿಯರ ಬಾಲಮನಕಕರ 29 
ಒಟ್ಟು” 371 


Joh 


ಯೋಜನಾ ನಿರ್ದೇಶಕರು(ಪು, 
ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, 


‘ | | | * ಸರು ೦ 


. ಅನುಬಂಧ-2 


| ಚುಕ್ಕೆ ಗುರುತ್ತಿಲ್ಲದ ಪಶ್ನೆ ಸಂಖ್ಯೆ: 584(735)ಗೆ ಮಾಹಿತಿ. 
ಬಾಡಿಗೆ ಕಟ್ಟಡದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಬಾಲಮಂದಿರಗಳ ವಿವರ 


| ಪ್ರತಿ ಮಾಹೆ ಪಾವತಿಸುತಿರುವ 
ಕ್ರಸಂ | ಜಿಲ್ಲೆಯ ಹೆಸರು ಬಾಲಮಂದಿರಗಳು 5 NE 
ಬಾಡಿಗೆ ಮೊತ್ತ ರೂ.ಗಳಲ್ಲಿ 
1 ಉತ್ತರ ಕನ್ನಡ ಬಾಲಕಿಯರ ಬಾಲಮಂದಿರ 17000/- 
2 ಬಾಲಕಿಯರ ಬಾಲಮಂದಿರ 30000/- 
ಚಾಮರಾಜನಗರ 
3 ಬಾಲಕರ ಬಾಲಮೆಂದಿರೆ 22,800/- 
4 ಗದಗ ಬಾಲಕಿಯರ ಬಾಲಮಂದಿರ 24300/- 
5 ಹಾವೇರಿ ಬಾಲಕಿಯರ ಬಾಲಮಂದಿರ 10,970/- 
6 ಬಾಲಕರ ಬಾಲಮಂದಿರ 35000/- 
ಕೊಪ್ಪಳ - 
7 ಬಾಲಕಿಯರ ಬಾಲಮಂದಿರ 35000/- 
[] ಬಾಲಕರ ಬಾಲಮಂದಿರ 35000/- 
ಮಂಡ್ಯ 
9 ಬಾಲಕಿಯರ ಬಾಲಮಂದಿರ 35000/- 
10 ರಾಮನಗರ ಬಾಲಕಿಯರ ಬಾಲಮಂದಿರ, 35000/- 
1 ಬಾಲಕರ ಬಾಲಮಂದಿರ್ಕೆ 3000 * 
ರಾಯಚೂರು . 
12 ಬಾಲಕಿಯರ ಬಾಲಮಂದಿರ 30000/- 4 
13 ಚಿಕ್ಕಬಳ್ಳಾಪುರ ಬಾಲಕಿಯರ ಬಾಲಮಂದಿರ 22,550/ 
14 ಶಿವಮೊಗ್ಗೆ ಬಾಲಕಿಯರ ಬಾಲಮಂದಿರ 35000/— 
15 ತುಮಕೂರು ಬಾಲಕರ ಬಾಲಮಂದಿರ 25,160/- - 
16 ಚಿಕ್ಕಮಗಳೂರು ಬಾಲಕಿಯರ ಬಾಲಮಂದಿರ 32000/- 
ಭೆ pl 
oly 


E/Bi/CH OH 2021-22/50w 


ಯೋಜನಾ ನಿ ೯ಶಕರು(ಪು 
ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, 


ಸಗ py) 


